ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 824 
ಸದಸ್ಯರ ಹೆಸರು ಶೀ ಅ. ದೇವೇಗೌಡ 
ಉತ್ತರಿಸುವ ದಿನಾಂಕ 20-09-2021 
ಉತ್ತರಿಸುವ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಕ್ರಮ 
hr ಖೈ ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿನ ಎಲ್ಲಾ ಅನುದಾನಿತ ಖಾಸಗಿ ಪದವಿ ಹೌದು 
ಪೂರ್ವ ಕಾಲೇಜುಗಳಲ್ಲಿನ ದೈಹಿಕ ಶಿಕ್ಷಣ E 5 
ಉಪನ್ಯಾಸಕರ ಹುದ್ದೆಗಳನ್ನು ವಿದ್ಯಾರ್ಥಿಗಳ ಸಕಾನಲಿಡ್ಲ ಅಢಿಸೂಜನೆ: ಸಂಸಿ 
ಸಂಖಾ ಬಲದ ಆಧಾರದ ಮೇಲೆ 43 ಟಿಪಿಯು 208 ದಿನಾಂಕ:09-10- 
ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ | 2019ರಲ್ಲಿ the Karnataka Pre- 
ಆದೇಶ ಹೊರಡಿಸಿದೆಯೇ,; University Education (Academic, 
Registration, Administration and 
Grant-in-aid etc.) (Amendment) 
Rules, 2019 ನ್ನು ಜಾರಿಗೆ ತರಲಾಗಿದೆ. 
ಸದರಿ ತಿದ್ದುಪಡಿ ನಿಯಮಗಳನ್ವಯ 
ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಅನುದಾನಕ್ಕೆ 
ಒಳಪಡಿಸಲು ಪ್ರಥಮ ಮತ್ತು ದ್ವಿತೀಯ 
ಪಿಯುಸಿ ತರಗತಿ ಸೇರಿ ಕನಿಷ್ಠ 120 
ವಿದ್ಯಾರ್ಥಿಗಳ ಸಂಖ್ಯಾಬಲವನ್ನು ನಿಗದಿಪಡಿಸಿ 
ಆದೇಶಿಸಿದೆ. | 
ಆ) 2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಎಲ್ಲಾ ಸರ್ಕಾರದ ಸುತ್ತೋಲೆ ಸಂಖ್ಯೆ ಆಇ" 157 
ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ [ವೆಚ್ಛ-8/2020 ದಿನಾಂಕ10-06-2020 ರಲ್ಲಿ 
ಮಾಡುವುದನ್ನು ತಡೆಹಿಡಿಯಲಾಗಿದೆಯೇ; ಪ್ರಸ್ತುತ ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಖಾಸಗಿ 
ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಇ) |2020-21ರ ಶೈಕ್ಷಣಿಕ ವರ್ಷದಲ್ಲಿ ದೈಹಿಕ ಶಿಕ್ಷಣ | ನಿವೃತ್ತಿ ನಿಧನ, ರಾಜೀನಾಮೆ ಮತ್ತು ಇತರೆ 
ಉಪನ್ಯಾಸಕರ ಹುದ್ದೆಗಳನ್ನು ಶೈಕ್ಷಣಿಕ ಯಾವುದೇ ಕಾರಣಗಳಿಂದ ಖಾಲಿ 
ಹಿತದೃಷ್ಟಿಯಿಂದ ಹಾಗೂ ಬೋಧಕರ | ಉಂಟಾಗುವ ಹುದ್ದೆಗಳನ್ನು 2020-21ನೇ 
ವಯೋಮಾನ ಮೀರುವುದನ್ನು ಪರಿಗಣಿಸಿ | ಸಾಲಿನಲ್ಲಿ ಯಾವುದೇ ಹೊಸ ಅನುದಾನ ರಹಿತ 
ವೇನತಾನುದಾನಕ್ಕೆ ಒಳಪಡಿಸಲು ಸರ್ಕಾರವು | ವಿದ್ಯಾ ಸಂಸ್ಥೆಗಳನ್ನು ಅನುದಾನಕ್ಕೆ 
ಆರ್ಥಿಕ ಮಿತಿಯನ್ನು ಸಡಿಲಿಸಿ ಈ ಶಿಕ್ಷಕರಿಗೆ | ಒಳಪಡಿಸುವಂತಿಲ್ಲವೆಂದು ರಾಜ್ಯದಲ್ಲಿ ಆರ್ಥಿಕ 
ಅನುಕಂಪ ತೋರಿ ಆರ್ಥಿಕ ಮಿತಿಯನ್ನು | ಮಿತವ್ಯಯವನ್ನು ಜಾರಿಗೊಳಿಸಿದೆ. 
ಸಡಿಲಿಸುವುದೆ; 

ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಆರ್ಥಿಕ 
ವರ್ಷದಲ್ಲಿ ಹುದ್ದೆಗಳನ್ನು ಭರ್ತಿ 
ಮಾಡುವಂತಿಲ್ಲವೆಂದು ಹಾಗೂ ಸದರಿ 
ನಿಯಮವು ಈಗಾಗಲೇ ಭರ್ತಿ ಮಾಡಲು 


1 


ಆರ್ಥಿಕ ಇಲಾಖೆಯು". `ಸೆಹೆಮತಿಸಿರುವ 
ಪ್ರಕರಣಗಳಿಗೂ ಸಹ ಆರ್ಥಿಕ ಮಿತವ್ಯಯ 
ಅನ್ನಯಿಸತಕ್ಕದ್ದೆಂದು ಆದೇಶಿಸಿರುವ ನಿಮಿತ್ತ 
ತಾತ್ಕಾಲಿಕಾವಾಗಿ ಈ ಪ್ರಕ್ರಿಯೆಯನ್ನು 
ಸ್ವ ಗಿತಗೊಳಿಸಲಾಗಿದೆ. 


ಆರ್ಥಿಕ ಇಲಾಖೆಯು ಆರ್ಥಿಕ 


-) 


ಮಿತವ್ಯಯವನ್ನು ಸಡಿಲಿಸಿದ ನಂತರ 
ಪ್ರಸ್ತಾವನೆಯನ್ನು ಪರಿಶೀಲಿಸಲು 
| ಕ್ರಮವಹಿಸಲಾಗುವುದು. 
ಸಂಖ್ಯೆ: ಇಡಿ 145 ಡಿಜಿಡಬ್ಬ್ಯೂ 2021 
ಸು 'ಗೇಶ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹಾಗೂ ಸಕಾಲ ಸಚಿವರು 


